ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಸೆ ಗುರುತಿಲ್ಲದ ಪ್ರಶ್ಸೆ ಸಂಖೆ 
ಸದಸ್ಯರ ಹೆಸರು 


1543 (1870) 
ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ ' 


(ಸ್ಲಳೀಯ ಸಂಸ್ಥೆಗಳ ಕ್ಷೇತು 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


22-03-2021 
ಮಾನ್ಯ ಅರಣ್ಣ, ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 


A 


ಕಸಂ. 


ಪ್ರೆ 


ಉತ್ತರ 


ಅ) 


ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲ್ಲೂಕಿನ 
ಪಶ್ಚಿಮಘಟ್ಟ ಪ್ರದೇಶದಲ್ಲಿನ . ಹುಲಿ 
ಸಂರಕ್ಷಣೆ ಅಭಯಾರಣ್ಯ ವ್ಯಾಪ್ತಿಯ 
ಹಳ್ಳಿಗಳು ಮೂಲ, ಸೌಕರ್ಯಗಳ 
ಕೊರತೆಯಿಂದ ವಂಚಿತರಾಗಿರುವುದು 
ಸರ್ಕಾರದ. ಗಮನಕ್ಕೆ ಬಂದಿದೆಯೇ, 


ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲ್ಲೂಕಿನಲ್ಲಿ 
ಯಾವುದೇ ಹುಲಿ ಸಂರಕ್ಷಿತ ಪ್ರದೇಶ ಇರುವುದಿಲ್ಲ. 

ಆದರೆ ಖಾನಾಪುರ ತಾಲ್ಲೂಕಿನ ವ್ಯಾಪ್ತಿಯಲ್ಲಿ 
ಭೀಮಘಡ ವನ್ಯಜೀವಿಧಾಮವು ಬರುತ್ತಿದ್ದು, ಸರ್ಕಾರದ 
ನಿಯಮಾವಳಿಯ ಪ್ರಕಾರ ಮೂಲಭೂತ 
ಸೌಕರ್ಯಗಳನ್ನು ಕಲ್ಲಿಸಲಾಗುತಿದೆ. 


ಆ) 


'ಹಾಗಿದ್ದಲ್ಲಿ, ' ಸದರಿ ಪಶ್ಚಿಮಘಟ್ಟ 
ಪ್ರದೇಶದಲ್ಲಿನ ಗ್ರಾಮಗಳಲ್ಲಿ ಮೂಲ 
ಸೌಕರ್ಯಗಳನ್ನು 
ಅನುಕೂಲವಾಗುವಂತೆ 
ಕ್ರಮಗಳೇನು; 


ಕಲ್ಪಿಸಲು 


ತೆಗೆದುಕೊಂಡ 


" ಪಶ್ಚಿಮಘಟ್ಟ. ಪ್ರದೇಶದಲ್ಲಿ ಬರುವ ಗ್ರಾಮಗಳಲ್ಲಿ ' 
ಸಾರ್ವಜನಿಕರಿಗೆ ಮೂಲ ಸೌಕರ್ಯಗಳನ್ನು ಕಲ್ಪಿಸಲು 
ಅನುಕೂಲವಾಗುವಂತೆ ಈ ಕೆಳಗಿನಂತೆ ಕಮ 
ಕೈೊಳ್ಳಲಾಗಿದೆ:- 

1. ಗ್ರಾಮಸ್ಥರಿಗೆ ಗ್ಯಾಸ್‌ ಸಿಲೆಂಡರ್‌ ಮತ್ತು 
ಸೌವ್‌ಗಳನ್ನು ಎಸ್‌.ಸಿ.ಪಿ ಮತ್ತು ಟಿ.ಎಸ್‌.ಪಿ 
ಯೋಜನೆಯಡಿ ವಿತರಿಸಲಾಗಿದೆ. 

2. ಕಾಡು ಪ್ರಾಣಿಗಳ ದಾಳಿಯಿಂದ ಉಂಟಾದ ಬೆಳೆ, 
. ಸಾಕುಪಾಣಿ ಹಾನಿಗೆ ಇಲಾಖೆಯಿಂದ 
ನಿಯಮಾನುಸಾರ ಪರಿಹಾರವನ್ನು 
ನೀಡಲಾಗುತ್ತಿದೆ. 

3. ಹಾಳಾದ ರಸ್ತೆಗಳನ್ನು ಅಲ್ಲಲ್ಲಿ ರಿಪೇರಿ 

. ಮಾಡಲಾಗಿದೆ. . 

4. ಭೀಮಘಡ . ವನ್ಯಜೀವಿಧಾಮ ವ್ಯಾಪ್ತಿಯಲ್ಲಿ 
ಬರುವ 'ಗ್ರಾಮಗಳ ಪುನರ್ವಸಶತಿ ಬಗ್ಗೆ 
ಕ್ರಮಕ್ಕೆಗೊಳ್ಳಲಾಗುತ್ತಿದೆ. 

5. ಮೂಲ ಸೌಕರ್ಯಗಳನ್ನು ' 
ಸಂಬಂಧಿಸಿದ ಉಪಯೋಗಿ ಸಂಸ್ಥೆಯವರು 

ಪ್ರಸ್ತಾವನೆ. ಸಲ್ಲಿಸಿದಲ್ಲಿ ಅರಣ್ಯ (ಸಂರಕ್ಷಣೆ) 
ಕಾಯ್ದೆ, 1980ರಡಿ ಕ್ರಮ ಜರುಗಿಸಲಾಗುತ್ತಿದೆ. 


ಇ) 


ಹುಲಿ ಅಭಯಾರಣ್ಯ ವ್ಯಾಪ್ತಿಯಲ್ಲಿ ಬರುವ 
ಖಾನಾಪೂರ ಶಾಲ್ಲೂಕಿನ ಪ್ರದೇಶಗಳು 
ಎಷ್ಟು ' 


ಬೆಳಗಾವಿ ಜಲ್ಲೆ ಖಾನಾಪುರ ತಾಲ್ಲೂಕಿನಲ್ಲಿ 
ಯಾವುದೇ ಹುಲಿ ಸಂರಕ್ಷಿತ ಪ್ರದೇಶ ಇರುವುದಿಲ್ಲ. 

ಭೀಮಘಡ ವನ್ಯಜೀವಿಧಾಮ . ವಾಪ್ತಿಯಲ್ಲಿ 
ಖಾನಾಪುರ ತಾಲ್ಲೂಕಿನ  ಅರಣ್ಣ ಭೂಮಿ 19,042.00 


ಹೆಕ್ಟೇರ್‌ ಹಾಗೂ ಕಂದಾಯ ಭೂಮಿ 2:624.25 ಹೆಕ್ಟೇರ್‌ 
ಇರುತದೆ. 


ಈ ಅಭಯಾರಣ್ಯ ಪ್ರದೇಶದಲ್ಲಿ ಒಟ್ಟು 


ಕಾಮಗಾರಿ ಕೈಗೊಳ್ಳಲು ಮತ್ತು ರಸ್ತೆ 
ಕಾಮಗಾರಿಗಳಿಗೆ ಅರಣ್ಯ ಇಲಾಖೆಯಿಂದ 
ಅಡಚಣೆಯಾಗದಂತೆ ಸಹಕರಿಸಲು 


'ಏನೇನು. ಕ್ರಮಗಳನ್ನು ಕೈಗೊಳ್ಳಲಾಗಿದೆ? 


(ವಿವರ ಒದಗಿಸುವುದು) 


ಈ) ಭೀಮಘಡ ವನ್ಯಜೀವಿಧಾಮ ವ್ಯಾಪ್ತಿಯಲ್ಲಿ ಒಟ್ಟು 
ಎಷ್ಟು ಗ್ರಾಮಗಳು ಹಾಗೂ ಎಷ್ಟು ಸಣ್ಣ |13 ಗ್ರಾಮಗಳು ಬರುತ್ತಿದ್ದು, ಅವುಗಳ .ವಿವರ ಈ 
ಪುಟ್ಟ ಹಳ್ಳಿಗಳು ಬರುತ್ತವೆ; ಅವು|ಕೆಳಗಿನಂತೆ ಇರುತ್ತದೆ. ' 
ಯಾವುವು: 1) ಹೋಲ್ಲಾ 2) ಪಾಸ್ಟೋಲಿ 3) ಚಿಕಲೆ 4) ದೇಗಾಂವ 

5) ಗವಾಳಿ 6) ಮೆಂಡಿಲ (ತಳೇವಾಡಿ) 7) ಕೃಷ್ಣಾಪೂರ 
8) ಅಷುಗಾಂವ 9) ತೆನಾಲಿ- ಭೀಮಗಡ 10) ಕೊಂಗಳಾ 
| ] 11) ಅಬನಾಳಿ 12) ಹೆಮ್ಮಡಗಾ 13) ಜಮಗಾಂವ. 

ಉ) ಸದರಿ ಅಭಯಾರಣ್ಯ ಪ್ರದೇಶ ವ್ಯಾಪ್ತಿಯ ಪರಿಸರ, ಅರಣ್ಯ ಹಾಗೂ '' ಹವಾಮಾನ 
ಹಳ್ಳಿಗಳಲ್ಲಿ ಮೂಲ ಸೌಕರ್ಯಗಳ ಬದಲಾವಣೆ, ಮಂತ್ರಾಲಯ, ಭಾರತ ಸರ್ಕಾರ, 


ನವದೆಹಲಿ ರವರ ಮಾರ್ಗಸೂಚಿ ದಿನಾಂಕ: 22.12.2014 
ಮತ್ತು 17.09.2019ರ ಪ್ರಕಾರ ಅಭಯಾರಣ್ಯ ವ್ಯಾಪ್ತಿಯಲ್ಲಿ 


ಬರುವ . ರಸ್ತೆಗಳನ್ನು ಯಥಾಸ್ಕಿತಿಯಲ್ಲಿ 
ದುರಸಿಗೊಳಿಸಬಹುದಾಗಿರುತ್ತದೆ. ಅಲ್ಲದೆ ರಸ್ತೆ 


ಅಗಲೀಕರಣ,  ಉನ್ನತೀಕರಣಗೊಳಿಸಲು ರಾಷ್ಟೀಯ 
ವನ್ಯಜೀವಿ ಮಂಡಳಿಯ ಅನುಮೋದನೆ ಪಡೆಯುವುದು 
ಅವಶ್ಯಕವಾಗಿರುತ್ತದೆ. ಮೂಲ ಸೌಕರ್ಯಗಳ ಕಾಮಗಾರಿ 


§ ಕೈಗೊಳ್ಳಲು -ಮತ್ತು--ರಸ್ತೆ- ಕಾಮಗಾರಿಗಳಿಗೆ ಅಧಣ್ಯ 


ಭೂಮಿಯ ಅವಶ್ಯಕತೆ ಇದ್ದಲ್ಲಿ ಸಂಬಂಧಿಸಿದ 
ಉಪಯೋಗಿ ಸಂಸ್ಥೆಯವರು ಅರಣ್ಯ (ಸಂರಕ್ಷಣೆ) ಕಾಯ್ದೆ, 
1980ರಡಿ ಇದುವರೆಗೂ ಯಾವುದೇ ಪ್ರಸ್ತಾವನೆಯನ್ನು 
ಸಲ್ಲಿಸಿರುವುದಿಲ್ಲ. ಪ್ರಸ್ತಾವನೆಯನ್ನು” ಸಲ್ಲಿಸಿದ್ದಲ್ಲಿ 
ನಿಯಮಾನುಸಾರ ಪರಿಶೀಲಿಸಿ ಕೇಂದ್ರ ಸರ್ಕಾರಕ್ಕೆ 


ಸಂಖ್ಯೆ: ಅಪಜೀ 25 ಎಫ್‌ಎಫ್‌ಎಂ 2021 


ಅನುಮೋದನೆಗಾಗಿ ಸಲ್ಲಿಸಲಾಗುವುದು. 
EE 


ಅರಣ್ಯ, ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 


